ಕರ್ನಾಟಕ ವಿಧಾನ ಪರಿಷತ್ತು 


ಕೈ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ. : 1409(1672) 
ಸದಸ್ಕರ ಹೆಸರು ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸುವ ದಿನಾಂಕ 14-03-2022 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


— 
ಪ್ರಶ್ನೆ 


ಉತ್ತರ - 


ಸರ್ಕಾರಿ ಹಾಗೂ ಅನುದಾನಿತ ಸರ್ಕಾರದ `ಇಧಿಸೂಚ೫ ಸಂಖ್ಯಇಡಿ'1)7 ಟಪಿಮೆ 


ಪದವಿ ಪೂರ್ವ ಕಾಲೇಜುಗಳಲ್ಲಿ 
ಕಾರ್ಯಭಾರದ ಕುರಿತು ಇರುವ 


ನಿಯಮಾವಳಿಗಳೇನು; 

ಕಾರ್ಯಭಾರದ ಕೊರತೆ 
ಉಂಟಾದಲ್ಲಿ ಕಾರ್ಯಭಾರ 
ಸರಿದೂಗಿಸಲು . ಸರ್ಕಾರ 


ರೂಪಿಸಿರುವ ನಿಯಮಾವಳಿಗಳೇನು; 
(ವಿವರವನ್ನು ಒದಗಿಸುವುದು) 


2017 ದಿನಾಂಕ:27-09-2018ರಲ್ಲಿ . ಪದವಿ ಪೂರ್ವ 


ಕಾಲೇಜುಗಳಲ್ಲಿ  ಕಾರ್ಯಭಾರಕ್ಕೆ ಸಂಬಂಧಿಸಿದಂತೆ, 
ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ (ಶೈಕ್ಷಣಿಕ, 


ನೋಂದಣಿ, ಆಡಳಿತ ಮತ್ತು ಸಹಾಯಾನುದಾನ, ಇತರೆ) 
ನಿಯಮಗಳು, 2006ರ ನಿಯಮ 14ಕ್ಕೆ ತಿದ್ದುಪಡಿ 


ತರಲಾಗಿದೆ. ಅದರಂತೆ ವಿಜ್ಞಾನ 
' ವಿಷಯಗಳಿಗೆ (ಪ್ರಾಯೋಗಿಕ ಪರೀಕ್ಷೆ ಇರುವ 
ವಿಷಯಗಳಿಗೆ) 24 ಗಂಟೆಗಳು(ಒಂದು ವಾರಕ್ಕೆ ಮತ್ತು 
ಕಲಾ, ವಾಣಿಜ್ಯ ಮತ್ತು ಭಾಷಾ 


ವಿಷಯಗಳಿಗೆ(ಪ್ರಾಯೋಗಿಕ ಪರೀಕ್ಷೆ ಇಲ್ಲದೇ ಇರುವ 
ವಿಷಯಗಳಿಗೆ 20  ಗಂಟಿಗಳ(ಒಂದು ವಾರಕ್ಕೆ 
ಕಾರ್ಯಭಾರವನ್ನು ನಿಗಧಿಪಡಿಸಿ ಆದೇಶಿಸಿದೆ. 
(ವಿವರವನ್ನು ಅನುಬಂಧ-ಎ ರಲ್ಲಿ ಒದಗಿಸಿದೆ). 


ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಸಂಬಂಧಿಸಿದಂತೆ: 


ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ವಿವಿಧ | 
ವಿಷಯಗಳ ಉಪನ್ಯಾಸಕರ ಹುದ್ದೆಗಳಲ್ಲಿ ಕಾರ್ಯಭಾರದ 
ಕೊರತೆ ಉಂಟಾದಾಗ, ಕಡಿಮೆ ಕಾರ್ಯಭಾರವಿರುವ 
ವಿಷಯಗಳ " ಉಪನ್ಯಾಸಕರುಗಳನ್ನು ಅಗತ್ಯವಿರುವ/ 
ಕಾರ್ಯಭಾರವಿರುವ ಸರ್ಕಾರಿ. ಪದವಿ ಪೂರ್ವ 
ಕಾಲೇಜುಗಳಿಗೆ ನಿಯೋಜಿಸಿ ಕಾರ್ಯಭಾರವನ್ನು 
ಸರಿದೂಗಿಸಲಾಗುತ್ತಿದೆ. ಕಾರ್ಯಭಾರ ಸರಿದೂಗಿಸಿದ 
ನಂತರವೂ ಕೆಲವು ವಿಷಯಗಳಲ್ಲಿ ಉಪನ್ಯಾಸಕರು 


ಲಭ್ಯವಿಲ್ಲದಿದ್ದಲ್ಲಿ ಅಥವಾ ಕಾರ್ಯಭಾರ ಕೊರತೆ 
ಕಂಡುಬಂದಲ್ಲಿ ಸರ್ಕಾರದ ಆದೇಶದನ್ವಯ ಅತಿಥಿ 
ಉಪನ್ಯಾಸಕರುಗಳನ್ನು ನೇಮಕ ಮಾಡಿಕೊಂಡು 
ಕಾರ್ಯಭಾರವನ್ನು ಸರಿದೂಗಿಸಲಾಗುತ್ತಿದೆ. - 

ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಿಗೆ 


ಸಂಬಂಧಿಸಿದಂತೆ:- 


ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಆ| 


-|! ನಿಯಮಗಳ ನಿಯಮ 


2 p 
ಕಾಪಾಜಿನಕ್ಸ್‌ ಕಾರ್ಯಭಾರದ ಕೊರತೆ" ಉಂಟಾದಲ್ಲಿ 
ಕಾರ್ಯಭಾರ ಸರಿದೂಗಿಸಲು ಕರ್ನಾಟಕ ಪದವಿ ಪೂರ್ವ, 


ಶಿಕ್ಷಣ (ಶೈಕ್ಷಣಿಕ. ನೋಂದಣಿ, ಆಡಳಿತ ಮತ್ತು: 
ಸಹಾಯಾನುದಾನ, ಇತರೆ) ನಿಯಮಗಳು, 2006 ಮತ್ತು 
ಸೆದರಿ ನಿಯಮಗಳಿಗೆ ಸರ್ಕಾರದ 


ಸಂಖ್ಯೆ:ಇಡಿ 107 ಟಿಖಿಯು 2017 ದಿನಾಂಕ:27-09- 
2018ರಲ್ಲಿ ಮಾಡಲಾದ  ಶಿದ್ದುಪಡಿಯನ್ನ್ವಯ ಸದರಿ 
14(2)ರಲ್ಲಿ ಈ ಕೆಳಕಂಡಂತೆ 
ಅವಕಾಶ ಕಲ್ಲಿಸಲಾಗಿದೆ(ವಿವರವನ್ನು ಅನುಬಂಧ-ಎ ರಲ್ಲಿ 
ಒದಗಿಸಲಾಗಿದೆ)- 


14(2) If a Vacancy in a subject arises in 
an aided private Pre-University College 
wherein the work load is limited to 10 hours 
and if a lecturer in that subject with tem 
hours work load is working in another 
aided Pre-University college located within 
‘the same district, then no recruitment shall 
be permitted.against such a vacancy and the 
lecturer with 10 hours work load in the 
latter college shal! teach another 10 hours 
in the former college and such a lecturer 
shall be paid fixed conveyance allowance at 
the rate fixed by Government from time to 
time. 


ಈ | ಕಾರ್ಯಭಾರವನ್ನು 


ಸರಿದೂಗಿಸಲು ಅದೇ : ಜಿಲ್ಲೆಯ 
ಅಥವಾ ಅಕ್ಕಪಕ್ಕದಲ್ಲಿನ ಸರ್ಕಾರಿ 
ಅಥವಾ ಅನುದಾನಿತ ಪದವಿ 


ಪೂರ್ವ ಕಾಲೇಜುಗಳಲ್ಲಿ ಖಾಲಿ 
ಇರುವ ಹುದ್ದೆಗೆ ಸರಿದೂಗಿಸುವಂತೆ 
ಈ ಹಿಂದೆ ಆದೇಶ 
ಹೊರಡಿಸಲಾಗಿತ್ತೇ; (ಈ ಆದೇಶದ 
ಪ್ರತಿಯನ್ನು ಒದಗಿಸುವುದು) ಆ 
ಆದೇಶದನ್ನಯ ಎಷ್ಟು ಹುದ್ದೆಗಳಿಗೆ 
ಅನುದಾನ ಒದಗಿಸಲಾಗಿದೆ; 
(ಮಾಹಿತಿ ನೀಡುವುದು) 


ಸರ್ಕಾರದ ಆದೇಶ ಸಂಖ್ಯೆ: ಇಡಿ 18 ದಾ 
2018 ದಿವಾಂಕ:17-05-2018ರಲ್ಲಿ “ಸರ್ಕಾರದ 
ಸುತ್ತೋಲೆ ಸಂಖ್ಯೆ: ಇಡಿ 76 ಟಿಪಿಯು 2012 ದಿನಾಂಕ: 
23-01-2017ರನ್ನಯ ಅನುದಾನಿತ ಪದವಿ ಪೂರ್ವ 
ಕಾಲೇಜಿನಲ್ಲಿ ಅನುದಾನರಹಿತ ಉಪನ್ಯಾಸಕರನ್ನು 
ಅನುದಾನಕ್ಕೆ ಒಳಪಡಿಸಿರುವ ಸರ್ಕಾರದ ಆದೇಶದಲ್ಲಿ 
ಕಾರ್ಯಭಾರ ಸರಿದೂಗಿಸಲು ಅನುದಾನಿತ ಪದವಿ 
ಪೂರ್ವ ಕಾಲೇಜಿನಲ್ಲಿ ಖಾಲಿ ಇರುವ ಸಂಬಂಧಿಸಿದ 
ವಿಷಯದ ಹುದ್ದೆಗೆ ವಾರದಲ್ಲಿ ಮೂರು ದಿನ 
ನಿಯೋಜಿಸಿರುವುದನ್ನು ರದ್ದುಪಡಿಸಿ, ಇವರುಗಳನ್ನು 
ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಖಾಲಿ 
ಇರುವ ಸಂಬಂಧಿಸಿದ ವಿಷಯದ ಉಪನ್ಮಾಸಕರ ಹುದ್ದೆಗೆ 
ವಾರದಲ್ಲಿ ಮೂರು ದಿನ ನಿಯೋಜಿಸಿ, ಕಾರ್ಯಭಾರ 
ಸರಿದೂಗಿಸುವಂತೆ  ಆದೇಶಿಸಲಾಗಿತ್ತು(ವಿವರವನ್ನು 
ಅನುಬಂಧ-ಬಿ ರಲ್ಲಿ ಒದಗಿಸಲಾಗಿದೆ). 


ಆರ್ಥಿಕ ಇಲಾಖೆಯ ನಿರ್ದೇಶನದಂತೆ ಮೇಲಿನ 
ಸರ್ಕಾರದ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: 


ಅಧಿಸೂಚನೆ. 


[ಇಡಿ 18 ಟಿಪಿಯು 2018 ದಿನಾಂಕ:18-07-2018ರಲ್ಲಿ 


3 
ರ್ತಾರದ ಆದೇಶ ಸಂಖ್ಯೆ ಇ8 18 UE T08] 
ದಿನಾಂಕ: 17-05-2018ರಲ್ಲಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಿಂಪಡೆಯಲಾಗಿದೆ. ಮುಂದುವರೆದು, ಅತಿ | 
ವಿಶೇಷ ಸಂದರ್ಭಗಳಲ್ಲಿ ಹಾಗೂ ಸಮೀಪದಲ್ಲಿ 
ಯಾವುದೇ ಅನುದಾನಿತ ಕಾಲೇಜಿನಲ್ಲಿ ಸಂಬಂಧಿಸಿದ 
ಉಪನ್ಯಾಸಕರ ಹುದ್ದೆ ಖಾಲಿ ಇಲ್ಲದಿದ್ದಲ್ಲಿ / 
ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ಸಮೀಪದ ಸರ್ಕಾರಿ ಪದವಿ 
ಪೂರ್ವ ಕಾಲೇಜಿನಲ್ಲಿ ಖಾಲಿ ಇರುವ ಸಂಬಂಧಿಸಿದ 
ವಿಷಯದ ಉಪನ್ಯಾಸಕರ ಹುದ್ದೆಗೆ ವಾರದಲ್ಲಿ ಮೂರು 
ದಿನ ನಿಯೋಜಿಸಿ, ಕಾರ್ಯಭಾರ ಸರಿದೂಗಿಸುವಂತೆ 
ಮತ್ತು ಈ ರೀತಿ ಕಾರ್ಯಭಾರ ಸರಿದೂಗಿಸುವ ಸಲುವಾಗಿ 
ಮಾಡಿರುವ ವ್ಯವಸ್ಥೆಗೆ ಕಣ್ಗಾವಲಿಸಿರಿ ಇಲಾಖಾ 
ಅಧಿಕಾರಿಗಳಿಂದ ಸೂಕ್ತ ಮೇಲ್ವಿಚಾರಣೆ ಮಾಡುವಂತೆ 
ಆದೇಶಿಸಲಾಗಿತ್ತು(ವವರವನ್ನು ಅನುಬಂಧ-ಸಿ ರಲ್ಲಿ' 


ನ ಸಬಗಿಸರಾಗದು 


ಈ ಮೇಲಿನ ಆದೇಶದ ಹಿನ್ನೆಲೆಯಲ್ಲಿ ಒಟ್ಟು 08 
ಉಪನ್ಯಾಸಕರನ್ನು ಅನುದಾನಕ್ಕೆ ಒಳಪಡಿಸಿದೆ. "ಅದರಲ್ಲಿ 05 
ಉಪನ್ಯಾಸಕರನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ 
ಮತ್ತು 0 ಉಪನ್ಯಾಸಕರನ್ನು ಅನುದಾನಿತ ಪದವಿ 
ಪೂರ್ವ ಕಾಲೇಜಿಗೆ ನಿಯೋಜನೆ ಮಾಡಿದೆ (ವಿವರವನ್ನು 
| ಅನುಬಂಧ-ಡ ರಲ್ಲಿ ಒದಗಿಸಲಾಗಿದೆ). 


ಕೇವಲ ಅನುದಾನಿತ 


ಕಾರ್ಯಭಾರವನ್ನು 

| ಸರಿದೂಗಿಸುವಂತೆ ಪುನ: 
ಹೊರಡಿಸಲಾಗಿದೆಯೇ; 
ಕಾರಣಕ್ಕಾಗಿ 
ಹಿಂಪಡೆಯಲಾಗಿದೆ; 


ಪೂರ್ವ ಕಾಲೇಜುಗಳಲ್ಲಿ 


ಈ ಆದೇಶವನ್ನು ಹಿಂಪಡೆದು 


ಪದವಿ 
ಮಾತ್ರ 


ಆರ್ಥಿಕ ಇಲಾಖೆಯ ಅಭಿಪ್ರಾಯದಂತೆ ಸರ್ಕಾರದ 
ಸಂಖ್ಯೆ: ಇಡಿ 144 ಟಿಪಿಯು 2016 ದಿನಾಂಕ:06- 
02-2020ರಲ್ಲಿ ಇಾಕಷ್ಟು od ಇದುವ 
ಹುದ್ದೆಗಳನ್ನು ಮಾತ್ರ ವೇತನಾನುದಾನಕ್ಷೆ ಒಳಪಡಿಸುವುದು 


£ ಒಂದು ಮೇಳೆ ಕಾರ್ಯಭಾರ ಇಲ್ಲದೇ ಮ ಪಕ್ಷದಲ್ಲಿ 


ಸಮೀಪದ ಇನ್ನೊಂದು ಅನುದಾನಿತ ಪದವಿ ಪೂರ್ವ 
ಕಾಲೇಜಿಗೆ ಹೊಂದಾಣಿಕ ಮಾಡಿ ಅನುಮೋದನೆ 
ನೀಡತಕ್ಕದ್ದು. ಆದರೆ ಹೊಂದಾಣಿಕೆ ಮಾಡಿರುವ 
ಕಾಲೇಜಿನಲ್ಲಿ ಇರುವ ಹುದ್ದೆಯನ್ನು ಖಾಯಂ ಆಗಿ 
ಹಿಂಪಡೆಯತಕ್ಕದ್ದು. ಇದಕೆ ಸಂಬಂಧಪಟ್ಟ ಆಡಳಿತ 
ಮಂಡಳಿಯ ಸಹಮತಿ ಪಡೆಯತಕ್ಕದ್ದು (ಭಾಪಾ ಕಾಗದದ 
ಮೂಲಕು ಒಂದು ಭಾರಿ ಹೊಂದಾಣಿಕಿ ಮಾಡಿ 


“| ಅನುಮೋದನೆ ನೀಡಿದ ಹುದ್ದೆಯನ್ನು ಇನ್ಫೊಂದು 


ಕಾಲೇಜಿನ ಹುದ್ದಗೆದುರು ಹೊಂದಾಣಿಕಿಗೊಳಿಸಿ 
ಬದಲಾವಣೆಗೊಳಿಸಲು ಅವಕಾಶ ಇರುವುದಿಲ ಹಾಗೂ 
ಯಾವುದೇ ಕಾರಣಕ್ಕೂ ಸರ್ಕಾರಿ ಪದವಿ ಪೊರ್ವ 
ಕಾಲೇಜಿಗೆದರು ಹೊಂದಾಣಿಕೆಗೊಳಿಸಲು . ಅವಕಾಶ 
ಇರುವುದಿಲ್ಲ.” ಎಂದು ನಿರ್ದೇಶಕರಿಗೆ ತಿಳಿಸಲಾಗಿದೆ. 


(ವಿವರವನ್ನು ಅನುಬಂಧ-ಇ ರಲ್ಲಿ ಒದಗಿಸಲಾಗಿದೆ). 


4 


ಈ) |ಪ್ರಸ್ತುತ. 
ಅಕ್ಕಪಕ್ಕದ ಸರ್ಕಾರಿ 
ಪೂರ್ವ ಕಾಲೇಜು 
.| ಅನುದಾನಿತ ಪದವಿ 
ಕಾಲೇಜುಗಳನ್ನೂ 
ಕಾರ್ಯಭಾರ 


ಯಾವಾಗ; 
ಹಂತದಲ್ಲಿದೆ? ' 
ಒದಗಿಸುವುದು) 


ಪ್ರಸ್ತಾವನೆ 


ಕಾರ್ಯಭಾರವನ್ನು | 


ಒಳಗೊಂಡಂತೆ 
ಸರಿದೂಗಿಸುವ 
ಆದೇಶವನ್ನು ಹೊರಡಿಸಲಾಗುವುದು 


ಕಾರ್ಯಭಾರದ ಕೊರತೆ ಇರುವ ಅನುದಾನಿತ 
ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರನ್ನು 
ಸಮೀಪದ . ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ಲಭ್ಯವಿರುವ ಖಾಲಿ ಹುದ್ದೆಗಳಿಗೆ ವಾರದಲ್ಲಿ 03 ದಿನ 
ನಿಯೋಜಿಸುವ ಮೂಲಕ ಕಾರ್ಯಭಾರವನ್ನು 
ಸರಿದೂಗಿಸುವ . ಪ್ರಸ್ತಾವನೆಯ ಕುರಿತಂತೆ ಕಡತ 
ಸಂಖ್ಯೆಇಪಿ' 10 ಟಿಪಿಯು 2022 ಕಡತದಲ್ಲಿ ಆರ್ಥಿಕ 
ಇಲಾಖೆಯ ಸಹಮತಿ ಕೋರಲಾಗಿದೆ. ಆರ್ಥಿಕ 
ಇಲಾಖೆಯು ನೀಡುವ ಅಭಿಪ್ರಾಯದನ್ನಯ ಮುಂದಿನ 
ಕ್ರಮ ಕೈಗೊಳ್ಳಲಾಗುವುದು. 


' ಸಂಖೆ: ಇಪಿ 50 ಡಿಜಿಡಬ್ಲ್ಯೂ 2022 
ಬ್ರಿ ವ 


ಪ್ರಾಥಮಿಕ ಮತ್ತು ಪ್ರೌಢ 


py yf ಈ ಕಪ್‌ 
ಪಿನ ಸಚಿವರು ಹಾಗೂ ಸಕಾಲ ಸಚಿವರು 


ius 


OT 
ಓಸಿ ಂನೆ ವ 


'೪ಎ, ಕರ್ನಾಟಕ ರಾಜ್ಯಪತ್ರ ಗುರುವಾರ, ಅಕ್ಟೋಬರ್‌ ೧೧, ೨೦೧೮ ೬೦೭೧ 
‘ ‘ EDUCATION SECRETARIAT 
NOTIFICATION 


NO. ED 107TPU 2017, BENGALURU, DATED: 27.09.2018 


Whereas the‘ draft of the Kamataka Pre-University Education (Academic, Registration, Administration and Grant-in-sid etc.) 
(Amendment) Rules, 2017 was published as required by section 145 of the Kamalaka Education Act, 1983 (Kamataka Act 4 of 1995) (n 
Notification No.E0 {07 TPU 2017. dated 5"February 2018 in pat-IVA No.268 of the Kamataka Gazette(Extra Ordinary Gazette) pr] 
47° February 2018 inviting objections and suggestions from alt persons likely to be affected thereby within thinty days from the date of 

its publication in the official Gazette. 
And whereas said Gazetlé was made available io the public on 17° February 2018. 
And whereas the objections and suggestions have been considered bythe State Govemment. 
Now therefore in exercise of the powers conferred by Section 87 read with sub-section (1) of the section 145 ofthe Kamataka 
Education Act, 1983 (Kamataka Act 1 of 1995)read with the sections 5A, 30, 31, 32 and 26 of said Ac, the Govesmment of Kamataka 
hereby makes the following rules, namely:- 
Rules 
4. Title ‘and Commencement.- (1) These rules may be called the Kamataka Pre-Universily Education (pcadertilc: 
“Registration; Adininistration and Grant-in-ald, etc.) (Amendment). Rules; 2017. 
(2) They shall come into force trom the date of their final publication in the official Gazelle. 
_ 2. Amendment of rule 2.- In the Karnataka Pre-University Education (Academic, Registration, Administration and Grantin- . 
ald.:ec} Rules, 2006 (herein after referedto-as the-salid.fules); in tule 2- ' 
© after cause (6), the following shall be inserted, namely-- 
“(6A) ‘Higher Secondary Education’ atso known as “Pre-Uiriversty Education” shall mean education in classes of Xland 
XH standard.” 
(Gp after dause (11), the following shall be inserted, namely:- 
| 444) “Safety and security of students” means Physical Safety that incudes infrastructure, health and wansportation, 
Personal and Sexual Safety, Social and Emotional Safety, Cyber Safety, and Emergency Preparedness and Disaster Management. 
(iy after clause (13), the following shall be inserted, namely: 
(134) “Student Achievement Tracking System” means an ihfoimation Technology system established specified by the 
State Govemment for tracking enrolment and leaming achievements of students, and for managing school adivities” 
‘4. Amendment to Rule 4.-in rule 4 of the sald rules,- 
(} Insub-ule (2)- k 


(0) in clause (a), after the words and figures “acquire a minimum of 25.000 Sa. ft. of land”, the words and figures “acquire or take 
on lease for at least 30 years 8 minimum contiguous extent of land as per the Kamataka Edutational. Institutions (Classification, 
Regulation and Prescription of Curticula, etc.) Rules, 1995” shail be inserted. ' 

’ @inclause (b),- 
(a) for em (vi). the following shall be substituted, namely:- 


“i fully equipped library with minimum plinth area 1000 sq fl including facility of a reading room.”; 
(o} item (vi), shall be omitted; 


(©) in item (vii), for the words and figures “atleast 22 8X 20 &”, the words and figures “at least 450 sq fl for 40 


students and additional 10 sq ft for every additional student for the maximum strength sought in the college” shall 
be substituted; 


(0 in item (), for the words and figures "laboratories for these subjects with a minimum plinth area of 24 RX 60 [i 


each”, the words and figures “fully equipped lahoratories for these subjects with a minimum plinth area of at least 
800 sq A each” shall be substituted. | 


2) i 
RR k ities (M. for the words, letters and figures “deposit of an amount of Rs.1,00,000/- in the name of the Director of 
SR 4 ಸ in Kamataka.”, the words. brackets and figures “make a security deposit as per the Kamataka Educational 
Departmentof hich 8 Pimary and Secondary School) Rules, 1999 in a joint account of the Commissioner or Director of 
4 niversity Education and the Management” shall be substituted. i 


RN. No. KARBILI2C0187147 POSTAL REGN. No. RNPIKA/BGSI22022017-18 


Licensed to post witout prepayment WPP No. 297 


೬೦೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ: ಅಕ್ಟೋಬರ್‌, ೧೧, ೨೦೧೮ ಭಾಗ ೪ಎ. ' 
(3) in sub-rule (8), for the words “the State Govemment shall cause the Director to register”, the words “the Commissioner oF 
cirector shall register” shall be substituled. ಬ 


@) After sub-rule (12), the following shail be inserted. namely:- 
“Aa)The registration tee, processing fee and upgradation fee shall be the same as specified in the Kamataka Educational 
institutions (Classification and Registration) (Amendment) Rules..2017.” 

4. Amendment of Rule $.- in Rule 5 ofthe sald rules, after sub-rule (5). the following shall be inserted, namely:- 


~(6) The infrastructure noms specified in sub-rule (2) of rule 4. after the date of commencement of the Kamataka’ Pre- 


University Education (Academic, Registration, Administration and Grant-in-aid, etc.) (Amendment) Rules. 2047, shall apply to the 


existing pre-university colleges covered under tre sub-rules (1), (2) and (3. 
6. Amendment to Rule 7: - In rule 7 ofthe said rules,- ಸ 
(Ain sub-rule (2), afler em (d), the following shail be inserted, namely:- ನ 
“(e) Me college shall take measures for safety and security of students as prescribed under section 5A of the Act. 
{h The college shall provide enrollment details of the students ON the Student Achievement Tracking System anರೆ upರats 
them. 4 ್‌ 
(@) The college shall provide college details including details of the teaching resources on the IY portal of the department 
(ets.kamataka.govin). and update them.” 
(2) Afler sub-rule (3). the following shall be Inserted, namety:- 
“(4} The security deposit and recognilion processing fee shall be the same 8S prescribed in the Kamataka Educational 
Institutions (Recognition of Primary and Secondary Schools) Rules, 1999. ಸ _ 
6. Amendment to rule 14.- in sub-rule 14 of the sald rules.- 
(1) in sub-rule (1).- ; 
{0 for the words “wenty hours”, appearing in two places where they occur, the words “twenty-four hours”, shall be substituted. 
() in cause (a). for the words “elght'hours”, the words “ten hours”, shall be substituted. 
Gi) in clause (b).- 
(a) for the words “eight hours” in three places where ever they occur the words “ten hours” shall be substituted; 
(b) for the words “our hours”, the words “five hours” shall be substltuted. 
(iv) in clause {d).- 
(a) for the words “our hours”, In two places where they Occur the words “five hours” shall be substituted; 
(b) for the words “lenhours”, the words “twelve hours” shall be substituted. 
(2 in sub-rule (2).- 
W for the figure and word °8 hours”, in four places wherever they ocour he words “en hours“shail be substituted; 
@) for the words, figure and letters “a distance of 15 kms”, the words “he same district” shall be substituted. 
ee 


7. Amendment to Rule 47.- (9) In rule 17 of tne sald rules.- 
(1) In sub-rule (N. after the words “post Graduation Examination”, the words “out of common highest total ‘marks”, shal be 
insefled;: | 
(2) in subule (8), for the words “aggregate percentage of". the word “total”, shall be substituted. 


6. Amendment to schedule iit: -In Schedule Ili to the said rules, under the heading “A. Fee structure for stafing new 
colleges” the senal numbers 1. 3. 4,5, 6 and enties relating there under shall be omitted. 


9. Amendment to schedule V.- In Schedule V to the sald rules, in note 3 under the table, for the figures “25° X 45°”, the 
words and figures “atleast 800 s4 #, shall be substituted. A 


"* 40. Amendment to schedule Vi.- In schedule V1 to the said rules, in the entries relating to Second Division Assistant in 
column “qualification”, for the words “A pass in SSLC or equivalent examination” the words “as per CAR rules” shail be substituted. 


PR-763 By order and in the name of the Governor of Kamataks 
$c -100 ; p SHEKHARA 
Under Secretary to Government, 
Education Depantment (Pre-University Education} 


ಮುದುಕರು ಹಾಗೂ ಪ್ರನಾಶಕರು:- ಸಂಳಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ. ಸರ್ಕಾರಿ ಕೇಂದ್ರ ಮುದ್ರಣಾಲಯ. ಬೆಂಗಳೂರು-59. 


ವಿಷಯ: ಕಾರ್ಯಬಾರದ. ಕೊರತೆ ಇರುವ 

' ಅನುದಾನಿತ ಪದವಿ ಹೊರ್ವ ಕಾಲೇಜಿನ ಬದಲು ಸರ್ಕಾರಿ 
ಪದವಿ ಷಮೂರ್ವ ಕಾಲೇಜಿನಲ್ಲಿರುವ ಖಾಲಿ ಹುದೆಗೆ 

ಓದಲಾಗಿದೆ: 1) ಸರ್ಕಾರದ ಸುತ್ತೋಲೆ ಸಂಖ್ಯೆ:ಇಡಿ 76 ಟಿಹಿಯು. 2012 | 


K 2) ಶೀಮತಿ ರಮಾಮಣಿ ಕೆ.ಆರ್‌. ಮತ್ತು ಇತರ 15 
dad se i gy - 
pe } ಉಪವ್ಯಾಸಕರುಗಳ ಮವಪವಿ ದಿನಾಂಕೆ:27-04-2018. 0 
ಪ್ರಸಾವನೆ: ' 


ಮೇಲೆ (1ರಲ್ಲಿ. ಓದದ" ಸರ್ಕಾರದ ಸುತೆನ್ನೀಕೆಯಸ್ತಯ ಅನುದಾವಕ್ಷೆ 
-ಒಳಪಡಿಸಲಾಗಿರುವ, ಸರ್ಕಾರಡ ಆಡೇಶಗಳಲ್ಲಿ ನಿಗದಿತ ಕಾರ್ಯಭಾರ ಇಲ್ಲದಿರುವ 
ಉಪನ್ನಾ ಸಕರಿಗೆ ಅನುದಾನಿತ ಪದವಿ ಸ ಕಾಲೇಜಿನ ಲ್ರಿನ ಸಂಬಂಧಿಸಿದ ವಿಷಯದ ಖಾಲಿ 

ಹುದ್ದೆಗೆ” ವಾರದಲ್ಲಿ ಮೂರು. ದಿೆ- ನಿಯೋಜನೆ ಮಾಡಿ: ಕಾರ್ಯಭಾರ' ಸರಿದೂಗಿಸಲು - 'ಷರತ್ತು 
ವಿಧಿಸಲಾಗಿತ್ತು. ಆದರೆ, ನಿಯೋಜಿಸಿರುವ ಅನುದಾನಿತ ಕಾಲೇಜುಗಳು 25 ಕಿಮೀ. ಡದೊರವಿದ್ದು, _ 
:ಬೇರೆ ಜಿಲ್ಲೆಗೂ ನಿಯೋಜನೆ ಮಾಡಿರುವುದರಿಂದ. ವೇತನ ಬಿಡುಗಣೆಯಾಗಿರುವುದಿಲ್ಲ. ಆದ್ದೆರೆಂದೆ”-. 
"ಅನುದಾನಿತ ಕಾಲೇಜಿಗೆ ನಿಯೋಜಿಸಿರುವ ಬದಲು ಸರ್ಕಾರಿ 'ಪದನಿ ಪೂರ್ಷ ಕಾಲೇಜಿನಲ್ಲಿನ 

. ಖಾಲಿ ಹುದ್ದೆಗೆ. ನಿಯೋಜಿಸಿ. ವೇತನ . ಬಿಡುಗಡೆ - ಮಾಡುವಂತೆ  ಮೇಲೆ(ಯರಲ್ಲಿ ಓದೆಲಾದ oe 
| ಪತ್ರದಲ್ಲಿ ಕೋರಿರುತ್ತಾರೆ. ಹಿ ke — 


ಈ "ಕುರಿತಂತೆ ಪರಿಶೀಲಿಸಲಾಗಿ, " ಕಾರ್ಯಭಾರ ಸರಿದೂಗಿಸಖ ಅನುದಾನಿತ ' 
ಕಾಲೇಜುಗಳಿಗೆ ನಿಯೋಜನೆ ಮಾಡಿರುವುದು ಕಾರ್ಯಗತವಾಗಿಲ್ಲದಿರುವುದನ್ನು ಪರಿಗಣಿಸಿ, 
ಸರ್ಕಾರವು ಈ "ಕೆಳಕಂಡಂತೆ, ಆದೇಶಿಸಿದೆ.... ವ್‌ ತ 


Oe ನಕಾನರದ ಆದೇಶ ಸೆಂಖ್ಯ; ಇಡಿ 18, ಟಿಪಿಯು 2018, ಬೆಂಗಳೊರು, ದಿನಾಂಕೆ17-05- 2018 
K V ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿಷ್ನೇ ಲೆಯಲ್ಲಿ. ಸರ್ಕಾರದ ಸುತ್ತೋಲೆ ಸಂಖ: ಹಡಿ. 76 


N° ಟಿಪಿಯು 2012 ದಿನಾಂಕ: 23-01-2017ರನ್ತಯ ಅನುದಾನಿತ ಪಡವಿ ಪೂರ್ವ" ಕಾಲೇಜೆನಲ್ಲಿನ 
ಅಮದಾನರಹಿತ ಉಪನ್ಯಾಸಕರನ್ನು `ಅನುದಾನಕ್ಕೆ ಒಳೆಪಡಿಸಿರುವ "ಸರ್ಕಾರದ ಆದೇಶದಲ್ಲಿ. 
ಕಾಂರ್ಕ್ಯುಭಾಠ ಸರಿದೂಗಿಸಲು ಅನುದಾನಿತ. ಪದವಿ ಪೊರ್ವ ಕಾಲೇಜಿನಲ್ಲಿ ' ಖಾಲಿ ಇರುವ 

ನ : ಸಂಬಂಧಿಸಿದ: ವಿಷಯದ ಹುದ್ದೆಗೆ ವಾರದಲ್ಲಿ ಮೂರು ದಿನ ನಿಯೋಜಿಸಿರುವುದನ್ನು 

ತ ರಡ್ಡುಪಡಿಸಿ, ಇವರುಗಳನ್ಸ್‌ ಸಮೀಪದ ಸರ್ಕಾರಿ 'ಪದೆವಿ- ಪೂರ್ಷ ಸಾಲೇಜಿನಲ್ಲಿ ಖಾಲಿ -ಇ ಏರುವ ಹ 

: ' ಸಂಬಂಧಿಸಿದ ವಿಷೆಯದ " ಉಪನ್ಯಾಸಕರ ಹುದ್ದೆಗೆ ವಾರದಲ್ಲಿ ಮೂರು ರಿಸ ಯೋಜನ ನ 

ಕಾರ್ಯಭಾರ ಸರಿದೂಗಿಸುವಂತೆ ಆದೇಶಿಸಿದೆ. ಸ 7) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 
ಳೆ 
CD, ar 
ಸರ್ಕಾರದ ಅಧೀನ ಕಾರ್ಯದರ್ಶಿ" 
ACS ಇಲಾಖೆ(ಪದವಿ. ಪೂರ್ವ ಶಿಕ್ಷಣಾ). : 


1 ನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಮಲ್ಲೇಶ್ವರಂ 18ನೇ ಕ್ರಾಸ್‌, ಬೆಂಗಳೂರು. ' 
2. ಎಲ್ಲಾ ಜಿಲ್ರಾಉಪ ನಿರ್ದೇಶಕರು, "ಅದವ ಪೊರ ಶಿಕ್ಷಣ ಇಲಾಖೆ. 3 ಭಾ 
3. ಸಂಬಂಧಿಸಿದೆ ಪದ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು(ನಿರ್ದೇಶಕರ ಮೂಲಿ. 
4. ಶಾಖಾ" ನಕ್ಷಾ ಕಡತ // ಹೆಚ್ಚುವರಿ ಪ್ರತಿಗಳು. ' 


ಕರಾ 5 ಡಮಲಿಗಲ 
pS ವ POE 
ನಾ ಬರುವ 


ಯೋಜಿಸಿ. ಕಾರ್ಯಭಾರ ಸರಿದ ಗಿಸುವ ಬ 
— Dn 


WN 
ಒದಲಾಗಿದೆ:- ಸರ್ಕಾರದ ಆದೇಶ ಸಂಖ್ಯೆ:ಇಡಿ is ಟಚಿಪಿಯು 20 
ದಿವಾ೦ಕ:17-05-201$8 
ಪ್ರಸಾವನೆ: 
 ಸೆಂಖ್ತೆ :ಇ8ಿ 76 ಟಪಯು 2012 ದಿವಾಂಕ :23-01- 
ಬಒಳೆಪೆಡಿಸಲಾಗಿರುವ ಸರ್ಫಾರದ ಆದೇಶಗಳಲ್ಲಿ ನಿಗದಿತ 
N ನ 
ಉಪ ಪವ್ಯಾಸಕರಿಗೆ ಅನುದಾನಿತ ಪದವಿ ಪೂರ್ವ ಕಾಲೇಜಿನಲಿವ 
< ಬ 
ಸಂಬಂಧಿಸಿದ ವಿಷಯದ ಖಾಲಿ ಹುದ್ದೆಗೆ ವಾಠ ದಲ್ಲಿ ಮೂರು ದಿವ ನಿಯೋಜನೆ ಮಾಡಿ 


) 


] 
ಕಾರ್ಯಭಾರ ಸರಿದೂಗಿಸಲು ಷರತ್ತು ವಿಧಿಸಲಾ ಗಿತ್ತು ಆದರೆ, ನಿಯೋಜಿಸಿರುವ ಅಮದಾವಿತ 
ಕಾಲೇಜುಗಳು 25 ಕಿಮೀ. ದೊರವಿದ್ದು, ಬೇರೆ ಜಿಲೆಗೂ ನಿಯೋಜನೆ ಮಾಡಿರು ದರಿಂದ 
ಪೇತನ ಬಿಡುಗಡೆಯಾಗಿರುವುದಿಲ್ಲ. ಆದ್ದರಿಂದ ಅನುದಾನಿತ ಕಾಲೇಜಿಗೆ . ಮಿಯೋಜಿಸಿರುವ. 
ಬದಲು ಸರ್ಕಾರಿ ಪದವಿ, ಪೂರ್ವ ಕಾಲೇಜಸಲ್ಲಿನ ಖಾಲಿ ಹುದ್ದೆಗೆ ನಿಯೋಜಿಸಿ, ವೇತನ 


“ಬಿಡುಗಡೆ ಮಾಡಲು ಮೇಲೆ ಓದಲಾದ ಸರ್ಕಾ ರಡ ಆಡೇಶದಲ್ಲಿ 'ಆಡೇಶಿಸಲಾಗಿತ್ತು 


ಈ ಬಗ್ಗೆ ಪುನರ್‌ ಪರಿಶೀಲಿಸಲಾಗಿ, ಅತಿ “ವಿಶೇಷ ಸಂದರ್ಭಗಳಲ್ಲಿ ಹಾಗೂ ಸಮೀಪದಲ್ಲಿ 


ಯಾವುದೇ. ಅನುದಾನಿತ ಕಾಲೇಜಿನಲ್ಲಿ ' ಸಂಬಂಧಿಸಿದ ಉಪನ್ಮಾಸಕರ ಹುದ್ದೆ: ” ಖಾಲಿ: 
ಇಲ್ಲದಿದ್ದಲ್ಲಿ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ಸಮೀಘದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಖಾಲಿ 


'-ಇರುಷ ಸಂಬಂಧಿಸಿದ . ವಿಷಯದ ಉಪನ್ಯಾಸಕರ ಹುಡ್ಣೆಗೆ- ವಾರದಲ್ಲಿ , ಮೂರು ದಿಷ 
" ನಿಯೋಜಿಸಿ, ಕಾರ್ಯಭಾರ ' ಸರಿದೊಗಿಸಬಹುಡಾಗಿರುವುದರಿಂದ ಸ ಸರ್ಕಾರವು ಈ ಕೆಳಕಂಡಂತೆ 
ಆದೇಶಿಸಿದೆ. ' - | § 


ಸರ್ಕಾರದ ಆದೇಶ ಸಂಖ್ಯೆ: ಇಡಿ 18 ಟಿಪಿಯು 2018, ಬೆಂಗಳೊರು, ದಿನಾಂಕ:18-07--2018 


ಪ್ರಸ್ತಾವನೆಯಲ್ಲಿ - ವಿವರಿಸಿರುವ. ಹಿನ್ನೆಲೆಯಲ್ಲಿ, ಸರ್ಕಾರದ ಆದೇಶ ಸಂಖ್ಯೇಇಡಿ 8... 


po) 


ಟಿಪಿಯು 2018 ದಿನಾಂಕ:17-05- 20ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಿಂಪೆಡೆಯಲಾಗಿದೆ. 'ಮುಂದುವರೆದು, «€ ಅತಿ ವಿಶೇಷ ಸಂದರ್ಭಗಳಲ್ಲಿ ಹಾಗೂ ಸಮೀಪದ ದಲ್ಲಿ. 
ಯಾವುದೇ ಅನುದಾನಿತ _ಹಲೇಜಿನಲ್ಲಿ ಸಂಬಂಧಿಸಿದ ನನಾ ಹುದ್ದೆ ಖಾಲಿ 


ಇರುವ "ಸಂಬಂದಿಸಿದ. "ನಿಷಯದ. ಉಷಾ ಹುದ್ದೆಗೆ. ವಾರದಲ್ಲಿ ಮೂರು ದಿನ 


ನಿಯೋಜಿಸಿ »-ಕಾರ್ಯಭಾರ. ಸಶಿದೂಗಿಸು ತೆ ಮತು ಈ ರೀತಿ ೫ ಕಾರ್ಯಭಾರ ಸೆರೆದೂಗಿಸುವ. 


ಸಲುವಾಗಿ ಮಾಡಿರುವ ವ್ಯವಸ್ಥೆಗೆ ಕಣಾಂ ಇಲಾಖಾ ಅಧಿಕಾರಿಗಳಿಂದ ಸೂಕ 
ಮೇಲ್ಲಿಚಾರಣೆ ಮಾಡುವಂತೆ ಆದೇಿಸಿದೆ. 


"ಈ ಆದೇಶಪನ್ನು ಆಧಿಕ. ಇಲಾಖೆಯ ಟಿಪ್ಪಣಿ ಸಂಖ್ಯೆ :ಆಇ 592 ವೆಚ-8/2018 
ದಿನಾಂಕ 08-06-2018ರ ಮೇರೆಗೆ ಹೊರಡಿಸಲಾಗಿದೆ” 


_ (ತೇಖರು, N95 AR 
ಅಧೀವ ಕ ಕಾರ್ಯದರ್ಶಿ. 
ಉಖೇವವಖ ಪೂರಿ ಶಿಕ್ಷಣ). 


© A po ಎ 
ನುಖಂಣ್ಯ-B. N 
oo 7 © L-lMesei)zo2 
( »/ b2]zo 
ಕರ್ನಾಟಿಕ ಸರ್ಕಾರ 
ಸ೦ಖ್ಯೆ: ಇಡಿ 144 ಟಔಿಪಿಯು 2016 - ಕರ್ನಾಟಿಕ ಸರ್ಕಾರದ ಸಚಿವಾಲಯ, 
ನ ನ - ಬಹುಮಹಡಿ ಕಟ್ಟಡ, ' 
ನ. -: " ಬೆಂಗಳೂರು:ದಿನಾ೦ಕ:86/02/2020. 
. ಸರ್ಕಾರದ ಪ್ರಧಾನ ಕಾರ್ಯರರ್ಶಿ, ( )) A 
ಜೆಂಗಳೂದೆ. oo ; 


' 'ಅವೆರಿಗೈ- ರ 
'ಪಿದೆಶಕರ್ರೂ ಬ. 
ಹಡಿ: ಪೂರ್ಪ್ಷ ಶಿಜ್ಷಣ ಇಲಾಖೆ, '. 
ಮಲ್ಮೇಶ್ಛರಂ 18ನೇ ಕ್ರಾಸ್‌... 
ಬೆಂಗಘೂರು::. ನ 


ವಿಷಯ: ““ಜಾಸಗಿ'`ಅನುದಾವಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 
-. ಖಾಲಿ ಇರುವ ಅನುದಾನಿತ ಬೋಧಕ ಹುದ್ಮೆಗಳನ್ನು.. 

ತುಂಬಲು ಅನುಮತಿಸುವ ಕುರಿತು. ' 

ಎ. ಖಲ್ಲೇಖ್‌' ತಮ್ಮ " "ಹತ್ರ ಸಂಖ್ಯೆ:ಪಪೂಶಿಇ/ಸಿಬೃಂದಿ- 

ನ ಪಾಬಿಸಿಹುತುಆ) 20248 ದಿನಾ೦ಕ:05-10-2019, 

. ದಿನಾಂತೆ:19-09-2019 ಮತ್ತು ದನಾಂಕ:23-07-2019. 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಶ್ರೀ "ಶರಣಪ್ಪ 'ಮಟ್ಟ್ಕೂರು, ಮಾನ್ಯ .. 
ವಿಧಾನ ಪರಿಷತ್ತಿನ ಸದಸ್ಯರು ಇವರ ಪತ್ರದ ಪ್ರತಿಯನ್ನು ಇದರೊಂದಿಗೆ ಲಗತ್ತಿಸುತ್ತಾ' 
ಈ ಷತ್ರದೊಂದಿಗೆ “ಲಗತ್ತಿಸಿರುವ ಅನುಬಂಧದಲ್ಲಿ; ನಮೂದಿಸಲಾಗಿರುವ 
ಪ್ರಸ್ತಾವನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಷರತ್ತುಗಳನ್ನು ಪೂರೈಸಿರುವ ಬಗ್ಗೆ 
ಕೆಡ್ಪಾಯವಾಗಿ, ಖಚಿತಪಡಿಸಿಕೊಂಡು ಪರಿಷ್ಟತೆ ಪ್ರಸ್ತಾಪನೆಯನ್ನು ಸರ್ಕಾರಕ್ಕೆ 15 
ದಿನಗಳೊಳಗಾಗಿ ಸಲ್ಲಿಸುವಂತೆ ತಮ್ಮಸ್ನು ಕೋರಲು ನಾಮ ನಿರ್ದೇಶಿತನಾಗಿದ್ದೇಸೆ. 


೪ ಸಾಕೆಷ್ಟು ಕಾರ್ಯಭಾರ ಇರುವ ಹುದ್ದೆಗಳನ್ನು ಮಾತ್ರ ವೇತನಾನುದಾನಳ್ಳಿ 
ಒಳಪಡಿಸುವುದು. ಒಂದು ವೇಳ ಕಾರ್ಯಭಾರ; ಇಲ್ಲದೇ .ಇರುವ-: ಪಕ್ಷದಲ್ಲಿ 
ಸಯೀಪದ ಇನ್ನೊಂದು ಅನುದಾನಿತ ಪದಿ. ಪೂರ್ವ ಕಾಲೇಜಿಗೆ ಹೊರಿದಾಣಿಕ 
ಮಾಡಿ ಅನುಮೋದನೆ ನೀಡತಕ್ಕದ್ದು, ಅದರೆ ಹೊಂದಾಣಿಕೆ ಮಾಡಿರುವ 
ಕಾಲೇಜಿನಲ್ಲಿ ಇರುವ ಹುದ್ಧೆಯನ್ನು ಖಾಯಂ 'ಆಗಿ ಹಂಪಡೆಯತಕ್ಕದ್ದು. ಇದಕ್ಕೆ 
ಸಂಬಂಧಪಟ್ಟ-ಆಡಳಿತ ಮಂಡಳಿಯ ಸಹಮತಿ ಪೆಡೆಯತಕ್ಕದ್ದು(ಛಾಪಅ ಕಾಗೆದದ 
ಮೂಲಕ) ಒಂದು ಭಾರಿ ಹೊಂಬಾಣಿಕೆ ಮಾಡಿ ಅನುಮೋದನೆ ವೀಣದ 
ಹುದ್ದೆಯನ್ನು ಇಸ್ಟೊಂದು ಕಾಲೇಜಿನ ಹುಬ್ಮೆಗೆದುರು ಹೊಂಬಾಣಿಕೆಗೊಳಿಸ್ಲಿ 
ಬದಲಾವಣೆಗೊಳಿಸಲು ಅವಕಾಶ ಇರುವುದಿಲ್ಲ ಹಾಗೂ ಯಾವುದೇ ಕಾರಣಕ್ಕೂ 


Wo” | RW : 


ಸರ್ಕಾರಿ. :ಪವವಿ: ಪೂರ್ವ ಕಾಲೇಜಿಗೆದುರು ಹೊಂದಾಣಿಕೆಗೊಳಿಸಲು ಅವಕಾಶ '' 
ಇರುವುದಿಲ್ಲ. ಮುಂದುವರೆದ: ಈ ಕೆಳೆಕಂಡ ಅಂಶಗಳಿಗೂ ಸಹ ಜಸತ ವರದಿ 


2 


ಸಲ್ಲಿಸುವುದು. 


2 


ಇಲ್ಲಿಯವರೆಗೂ ಹೊಂದಾಣಿಕೆ ಮಾಡಿ Sd ಕಾಲೇುಗಳ್ಲಿ- ಮತ್ತೆ 


' ಸೆ ಸ್ಥಳನಿಯುಕ್ತಿಗೊಳಿಸಿದ ಬಗ್ಗೆ ವಿವರವನ್ನು ನೀಡುವುದು. 


ಸ 


ಸಾಕಷ್ಟು ಪದವಿ. ಪೂರ್ವ' ಕಾಲೇಜುಗಳಲ್ಲಿ ಕನಿಷ್ಠ ಪ್ರಮಾಣದಲ್ಲಿ ದಾಖಲಾತಿ 


. ಇರೆಡೇ ಇರುವ ಬಗ್ಗೆ ವರದಿಗಳು ಸ್ವೀಕೃತಪಾಗಿದೆ.. 2019-20ನೇ -. ವರ್ಷದ 


ದತ್ತಾಂಶವನ್ನು ಆಧರಿಸಿ, ಕನಿಷ್ಠ ಪ್ರಮಾಣದಲ್ಲಿ ಮಕ್ಕಳ ದಾಖಲಾತಿ ಇರದೇ ಇರುವ 
ಕಾಲೇಜು ಮತ್ತು ಸಂಯೋಜನೆಗಳನ್ನು ಗುರುತುಪಡಿಸಿ, :: ಅದರ... ಮಾನ್ಯತೆ 
ಹಿಂಪಡೆಯುವುದು. ಸದರಿ ಕಾಲೇಜುಗಳ ಉಪನ್ಯಾಸಕರು/ಪ್ರಾಧ್ಯಾಪಸರುಗಳಿಗೆ 
ಕಾರ್ಯಭಾರ ಇರುವ ಕಾಲೇಜುಗಳಿಗೆ ಪುನರ್‌ ನೇಮಿಸಲು ವಿಸ ಸೈತ ವರದಿಯೊಂಬಿಗೆ 
ಪ್ರಸ್ತಾವನೆ ಸಲ್ಲಿಸುವುದು. 


ತಮ್ಮ ನಂಬುಗೆಯ. - 


"ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕಣ ಇಲಾಖೆ ನಹಲ ಪೂರ್ವ ಶಿಷ್ಟ) 


PT ಡಿ 


ಹ - ಎಲ್‌.ಸಿ.ಕ್ಯೂ 1409(1672) ಅನುಬಂಧೆ-ಕಾರ್ಯಭಾರ ಮಾಹಿತಿ 
ದಿನಾಂಕ: 31-12-2015ರವರಗೆ ನಿಧನ, ನಿವೃತ್ತಿ, ರಾಜಿನಾಮೆ ಹಾಗೂ ಇತ್ಯಾದಿ ಕಾರಣಗಳಿಂದ ತೆರವಾದ ಹುದ್ದೆಗಳಲ್ಲಿ ನಿಗಧಿತ ಕಾರ್ಯಭಾರ ಇಲ್ಲದ್ದೆ, 
ಕಾರ್ಯಬಾರವನ್ನು ಸರಿದೂಗಿಸುವ ಸಂಬಂಧ ಸರ್ಕಾರಿ ಅಥವಾ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಿಗೆ ಟ್ಯಾಗ್‌ ಮಾಡಿರುವ ಉಪನ್ಯಾಸಕರ ವಿವರ 
ಪು. 

2 


3 


ಕಾರ್ಯಭಾರ ಕೊರತೆಯಿಂದಾಗಿ ನಿಯೋಜಿಸಿದೆಯೇ? 


ಅನುದಾಸಸಹಿ | ಹಾಲಿ 


ಕಾಲೇಜಿನ ಹೆಸರು & ವಿಳಾಸ ಸರ್ಕಾರಿ ಪದವಿ ಪೂರ್ಪ ಕಾಲೇಜಿನ | ಅನುದಾನಿತ ಪದವಿ ಪೂರ್ವ 


ಉಪನ್ಯಾಸಕರ ಹೆಸರು 
ಹೆಸರು & ವಿಳಾಸ . ಕಾಲೇಜಿನ ಹೆಸರು & ವಿಳಾಸ 


Bagewadi Ta-hukkeri Smt Jayashree B Algur Economics 01-03-2018 GPUC Hukkeri - 
B Shanakarenand PU College [shri Basavraj Saptasagar 17-05-2018 "| 10 GPUC Chikkodi NN 


SSS SEVASAMITI PU COLLEGE, SHRI GOLLALESHWAR PU COLLEGE, 
DIST : VUAYAPUR, £0052 


TT 


| BIJAPUR EE 


NAGARASABE PU COLLEGE VELLAPPA 
| 4 | GADAG FWA Niel socioLoaY | 23-02-2021 10 GOVT PUC MUDARAGI | | 
SARVODAYA PU COLLEGE, 
5 MANDYA pe |  KOPPAMADDURTO, RAVEELA BS Economics | 20.09.2018 AURAL COM PU COLLEGE A 
MANDYA.(PP-0027) - -(PP-022) 
SARVODAYA PU COLLEGE. | | 
MANDYA KOPPA MADDUR TQ, AMBIKATS socioLoay | 20-09-2018 ANDHE COME UC . 
MANDYA (PP-0027) . - (PPO32) 


MANGALORE $s  |BETANE PUC NOOJIBALITHILAl AYINI THOMAS ENGLISH 08-10-2018) 10 |  GPUC BELTHANGADI _ 


MANGALORE ss [BETANE PUC NOOJIBALITHILA BEENAKV ECONOMICS 06-10-2018|; 10 GPUC KANGALU PUTTUR 


SHRISHIVANAND 


MADIWALAR POLITICAL SC 


06.06.2018 


MORATAGI TQ : SINDAGI. DIST: GOLAGERI SINDGI TQ : SINDAGI. 
VIAYAPUR, EE0062 


B 


Joint Directo! (£6) 
Dept. of Pre-Univers 
Education, Bengaluru-12 


p- 


